ಮಾನ್ಯ ವಿಧಾನ ಪರಿಷ ತಿನ ಸದಸ್ಮ್ಥರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷ್ಠತು 


್ಯ ಡಾ॥ ವೈ.ಎ. ನಾರಾಯಣಸ್ವಾಮಿ 


1094 


21.09.2021 


ಪನ್ನ 


ಉತ್ತರ 


ವಾಕ್‌ 


ಸಹಕಾರ ಬ್ಯಾಂಕ್‌ ವತಿಯಿಂದ 
ರೂ. 50 ಲಕ್ಷಗಳಿಗಿಂತಲೂ 
ಹೆಚ್ಚಿನ ಸಾಲವನ್ನು 


| ಪಡೆದಿರುವಂತಹ 


ಫಲಾನುಭವಿಗಳ ಸಂಖ್ಯೆ 
ಎಷ್ಟು (ವಿವರ ನೀಡುವುದು) . 


ಕೇಂದ್ರ | 


ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಿಂದ 


'ರೂ. 50.00 ಲಕ್ಷಗಳಿಗಿಂತ ಹೆಚ್ಚಿನ ಸಾಲವನ್ನು 03 ಫಲಾನುಭವಿಗಳ ಒಟ್ಟು 
ರೂ.1960.00 - 
ಫಲಾನುಭವಿವಾರು ವಿವರ ಈ ಕೆಳಕಂಡಂತಿರುತ್ತದೆ. 


ಲಕ್ಷಗಳ ಸಾಲವನ್ನು ಮಂಜೂರು ಮಾಡಲಾಗಿರುತ್ತದೆ. 


(ರೂ.ಲಕ್ಷಗಳಲ್ಲಿ) 


ವಿತರಿಸಿದ 


ಸಾಲದ 
ಫಲಾನುಭವಿಯ ಹೆಸರು 
% ಭ ಸಾಲದ ಮೊತ್ತ 


ಸಂ | | ಉದ್ದೇಶ ' 


Il L | 
1 |ಶ್ರೀ. ಎಸ್‌.ಎನ್‌. ನಿಶಾಂತ್‌ ಕೋಳಿ 1000.00 


ಕೋಳಿ 


2. |ಶೀ. ಎಂ. ನಾರಾಯಣಸ್ವಾಮಿ 
ಸಾಕಾಣಿಕೆ 


380.00 


7 ಮತತ ಪಾನ್‌ ಸ್‌ 
ಹಾಲ್‌ 


ನಿರ್ಮಿಸಲು 


೨೧೦.೦೦ 


ಈ 


ಮೇಲ್ಕಂಡ ಫಲಾನುಭವಿಗಳಿಗೆ 
ಸಾಲ ವಿತರಣೆ ಮಾಡಲು 
ಡಿ.ಸಿ.ಸಿ ಬ್ಯಾಂಕ್‌ 
ಅನುಸರಿಸಿರುವ 
ಮಾನದಂಡಗಳೇನು; 


K ಸ್ಥಿರಾಸ್ತಿಯ ಮೌಲ್ಯದ 


ಒಟ್ಟು) 1960.00 


ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ. ಈ 


ಮೇಲ್ಕಂಡ ಫಲಾನುಭವಿಗಳಿಗೆ ಸಾಲ ಮಂಜೂರು ಮಾಡಲು ಈ ಕೆಳಕಂಡ 
ಮಾನದಂಡಗಳನ್ನು ಅನುಸರಿಸಲಾಗಿದೆ. 
* ಫಲಾನುಭವಿಗಳಿಂದ ಸಾಲ ಮಂಜೂರು ಮಾಡುವಂತೆ ಕೋರಿ ಸಾಲದ 


ಅರ್ಜಿ. 


* ಸಾಲದ ಭದ್ರತೆಗಾಗಿ ಅರ್ಜಿದಾರರು, ಅಪೇಕ್ಷಿಸಿರುವ ಸಾಲದ ಮೊತ್ತಕ್ಕಿಂತ 


ಹೆಚ್ಚಿನ ಮೌಲ್ಯದ ಸ್ಥಿರಾಸ್ತಿಯ ದಾಖಲೆಗಳನ್ನು ಪಡೆದು, ದಾಖಲೆಗಳ 
ನೈಜತೆಯ ಬಗ್ಗೆ ಬ್ಯಾಂಕಿನ ಪ್ಯಾನಲ್‌ನಲ್ಲಿರುವ ವಕೀಲರಿಂದ ಕಾನೂನು 
ಸಲಹೆ ಪಡೆಯಲಾಗಿರುತ್ತದೆ. " 

ಬಗ್ಗೆ ಬ್ಯಾಂಕಿನ ಪ್ಯಾನಲ್‌ನಲ್ಲಿರುವ 
ಇಂಜಿನಿಯರ್‌ರವರಿಂದ ಆಸ್ತಿ ಮೌಲ್ಯ ವರದಿ ಪಡೆಯಲಾಗಿರುತ್ತದೆ. 


* ವಂಶವೃಕ್ಷ ಪ್ರಮಾಣ ಪತ್ರ 


* ಫಲಾನುಭವಿಗಳಿಂದ ಕೆವೈಸಿ ದಾಖಲೆಗಳು. . 

೨ ಕೋಳಿ ಫಾರಂ & ಕನ್ನೆಂಷನ್‌ ಹಾಲ್‌ ನಿರ್ಮಿಸಲು ಪ್ಲಾನ್‌ -ಮತ್ತು 
ಎಸ್ಟಿಮೇಟ್‌. 

°e ಠಃ ಮೇಲ್ಕಂಡಂತೆ ಪಡೆದ ದಾಖಲೆಗಳನ್ನು ಬ್ಯಾಂಕಿನ ಆಡಳಿತ ಮಂಡಳಿ 
ಸಭೆಯಲ್ಲಿ ಮಂಡಿಸಿ ಸಮಾಜ ಕಲ್ಯಾಣ ಇಲಾಖೆ ರವರ ಆದೇಶ 
ಸಂಖ್ಯೆ ಸಕಇ 158 ಎಸ್‌ಎಸ್‌ಪಿ 2016, ಬೆಂಗಳೂರು. ದಿ:18.06.2016. 
ರಂದು" ಹೊರಡಿಸಿರುವ ಆದೇಶದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದ ಉದ್ಯಮಿಗಳಿಗೆ ಜಾರಿಯಲ್ಲಿರುವ ಶೇ:4ರ ಬಡ್ಡಿದರದಲ್ಲಿ ಸಾಲ 
ಮಂಜೂರು ಮಾಡಲಾಗಿರುತ್ತದೆ. 


ಸಾಲ ಮಂಜೂರು ಮಾಡಿದ ನಂತರ ಸಾಲದ ಭದ್ರತೆಗಾಗಿ ನೀಡಿರುವ 
ಸ್ಥಿರಾಸ್ತಿಯನ್ನು ಬ್ಯಾಂಕಿನ ಹೆಸರಿಗೆ ಉಪನೋಂದಣಾಧಿಕಾರಿಗಳಿಂದ "ಅಡಮಾನ 
ಮಾಡಿಕೊಂಡು ಕಾಮಗಾರಿಯ ಪ್ರಗತಿಯನ್ನು ಅನುಸರಿಸಿ ಹಂತ ಹಂತವಾಗಿ 
ಸಾಲ ಬಿಡುಗಡೆ ಮಾಡಲಾಗಿರುತ್ತದೆ. 


ಮೇಲ್ಲಂಡ - ಸಾಲ . 
ಇ) 3 ಸಾಲ ನೀಡುವಿಕೆಯಲ್ಲಿ ನಿಯಮಗಳನು ಉಲ್ಲಂಘನೆ ಮಾಡಿರುವ 
ನೀಡುವಿಕೆಯಲ್ಲಿ ನಿಯಮ ಪಕರಣಗಳು ಸರ್ಕಾರದ ಗಮನಕೆ ಂದಿರುವುದಿಲ್ಲ § 
ಬ . 
ಉಲ್ಲಂಘನೆ ಮಾಡಿರುವ |” § ks ನಾ 
ಪ್ರಕರಣಗಳು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ವಿವರಗಳನ್ನು 
ನೀಡುವುದು; 
ಈ) - ' 
: | ನಿಯಮ - ಬಾಹಿರವಾಗಿ ೨ 
ಇಂತಹ ಸಾಲಗಳನ್ನು ಅನ್ವಯಿಸುವುದಿಲ್ಲ 


ಶಿಫಾರಸ್ಸು ಮಾಡುವ ಮತ್ತು 
ಅನುಮೋದನೆ ಮಾಡುವ 
ನಿರ್ದೇಶಕರು/ಅಧಿಕಾರಿಗಳ 

ವಿರುದ್ಧ ಸರ್ಕಾರವು 
ಕೈಗೊಂಡಿರುವ ಸಮಗಳೇನು? 


ಸಂಖ್ಯೆ ಸಿಒ 274 ಸಿಎಲ್‌ ಎಸ್‌ 2021 


ಜ್‌ ಓಂ. ಮೊ 


(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


